1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ಪಿಥಾನ ಪರಿಷತ್ತು 


2 ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


4 ಉತ್ತರಿಸುವ ಸಚಿವರು 


1105 (1288) 


ಶ್ರೀ. ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 


08-03-2022 


ನಗರಾಭಿವೃದ್ಧಿ ಸಚಿವರು 


ಕ 
ನ Re ೨: 
Re ಪ್ರಶ್ನೆಗಳು | ಉತ್ತರ | 
ಅ) | ವಿಜಯಪುರ ಜಿಲ್ಲೆಯಲ್ಲಿ ಉತ್ತರ ಏಷ್ಯಿಯನ್‌ ಅಭಿವೃದ್ದಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಿಕ ನಗರ 
ಕರ್ನಾಟಿಕ ನಗರ ವಲಯ ಬಂಡವಾಳ [| ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮ (ಎನ್‌ಕೆಯುಎಸ್‌ಐಪಿ) 
ಹೂಡಿಕೆಯಲ್ಲಿ ಎಷ್ಟು | ದಡಿ ವಿಜಯಪುರ ಜಿಲ್ಲೆಯ ವಿಜಯಪುರ ಮಹಾನಗರ ಪಾಲಿಕೆ 
ಕಾರ್ಯಕ್ರಮಗಳನ್ನು "| ವ್ಯಾಪ್ತಿಯಲ್ಲಿ ಕೆಳಕಂಡ ಪ್ಯಾಕೇಜುಗಳಲ್ಲಿ ಒಳಚರಂಡಿ ಜಾಲ ಮತ್ತು 
ಹಮ್ಮಿಕೊಳ್ಳಲಾಗಿತ್ತು; "| ಒಳಚರಂಡಿ ತ್ಯಾಜ್ಯ ನೀರು ಸಂಸ್ಕರಣ ಘಟಕ ನಿರ್ಮಾಣದ ಕಾಮಗಾರಿ 
‘ - | ಹಮ್ಮಿಕೊಂಡು ಎಲ್ಲಾ, ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ನಗರ 
“ಪಾಲಿಕೆಗೆ ಹಸ್ತಾಂತರಿಸಿದೆ. : 
ಪರಿಷ್ಕೃತ 
ಕಾಮಗಾರಿ ಹೆಸರು ಗುತ್ತಿಗೆ ಮೂತೆ ಗುತ್ತಿಗೆದಾರರ ಷರಾ 
PCRS ಹೆಸರು 
(ರೂ. KEN] - 
ಅಸ್ತಿತೃದಲ್ಲಿರುವ 
ಒಳಚರಂಡಿ 
ವ್ಯವಸ್ಥೆಯ ಪುನರ್‌ 
ಸ್ಥಾಪನೆ ಹಾಗೂ 
ಇಂಟರ್‌ಸೆಪ್ನನ್‌, 
ಹೊಸೆ 
| ಪ್ರದೇಶಗಳಿಗೆ ಮಗಲ ತಿಕ, 
. 18.11 ಇನ್ಸಾಸ್ಟಕ್ಟರ್‌, | ರದ್ದುಪಡಿಸಲಾ 
ಒಳಚರಂಡಿ. ಚಿ ದೆ 
ವ್ಯವಸ್ಥೆ ವಿಸ್ತರಣೆ 5 a 
(ಡಿಸ್ಟ್ರಿಕ್ಟ್‌ ಎ) 
ಹಾಗೂ ಮಳೆನೀರು 
ಚರಂಡಿ ನಿರ್ಮಾಣ 
(ಪ್ಯಾಕೇಜು- 
02ಬಿಜಿಆರ್‌02) 
2ಬಿ 
ಡಿಸ್ಟಿಕ್‌ಟ್‌ಯಲ್ಲಿ 
ಒಳಚರಂಡಿ 
ವ್ಯವಸ್ಥೆ ಸುಧಾರಣೆ ಮೆ//ರಾಮ್ಕಿ ಗುತ್ತಿಗೆ 
ಮತ್ತು ಎಫ್‌ಎಎಲ್‌ 16.23 ಇನ್ಸಾಸ್ಪಕ್ಸರ್‌, |. ರದ್ದಪಡಿಸಲಾ 
ಮಾದರಿ ಎಸ್‌.ಟಿ.ಪಿ ಜಿ.ವಿ. ಗಿದೆ. 
ನಿರ್ಮಾಣ ; 
(ಪ್ಯಾಕೇಜು- 
02ಬಿಜೆಆರ್‌ರಿ2 ಎ) 
ಒಳಚರಂಡಿ ಮೆ//ಪಾಟೇಲ್‌ ಕನ್‌ 
ವ್ಯವಸ್ಥೆ ಸುಧಾರಣೆ 1921 ಸ್ಪಕ್ಷನ್ಸ್‌ ಮತ್ತು ಕಾಮಗಾರಿ 
(ಪ್ಯಾಕೇಜು- | ಇನ್‌ಫ್ರಾಸ್ಟಕ್ಟರ್‌ ಪೂರ್ಣಗೊಂಡಿಡೆ. 
02ಬಿಜೆಆರ್‌02ಬಿ). ಪ್ರ್ಯೈಲಿ. | 


(ex 


o 


ಪ್ರಶ್ನೆಗಳು 


ಅಸ್ತಿತ್ಪದಲ್ಲಿರುವ 
ಒಳಚರಂಡಿ 
ವ್ಯವಸ್ಥೆಯ ಪುನರ್‌ 
ಜೀವನ ಹಾಗೂ 
ಇಂಟಿರ್‌ಸೆಷ್ನನ್‌, 
ಹೊಸ 
ಪ್ರದೇಶಗಳಿಗೆ 
ಒಳಚರಂಡಿ — 
ವ್ಯವಸ್ಥೆ ವಿಸ್ತರಣೆ 2642" ಮೆ/ಪಿ.ಸಿ.ಸ್ನೇಹಾಲ್‌ ಕಾಮಗಾರಿ 
(ಡಿಸ್ಟ್ರಿಕ್ಟ್‌ ಎ) | ಕನ್‌ಸ್ಟತ್ತನ್ಸ್‌ ಪೂರ್ಣಗೊಂಡಿದೆ 
ಹಾಗೂ ಮಳೆನೀರು 
ಚರಂಡಿ ನಿರ್ಮಣ 
(ಪ್ಯಾಕೇಜು- 
02ಬಿಜೆಆರ್‌೦ಂಡಿ). 
ರದ್ದು ಪಡಿಸಿದ 
ಪ್ಯಾಕೇಜು 
02ಬಿಜಿಆರ್‌0ಂ2 
ಮರು ಗುತ್ತಿಗೆ 


2ಬಿ 43.80 ಮೆ//ಲಕ್ಸೀ ಕಾಮಗಾರಿ 
ಡಿಸ್ಟಿಕ್‌ಟ್‌ಯಲ್ಲಿ "ಸಿವಿಲ್‌ ಪೂರ್ಣಗೊಂಡಿದ. 
ಒಳಚರಂಡಿ ಇಂಜಿನೀಯರಿಂಗ್‌ 
ವ್ಯವಸ್ಥೆ ಸುದಾರಣೆ 
ಮತ್ತು ಎಏಫ್‌ಐಖಎಲ್‌ 
ಮಾದರಿ ಏಸ್‌.ಟಿ.ಪಿ 
ನಿರ್ಮಾಣ 
(ಪ್ಯಾಕೇಜು- 
02ಬಿಜಿಆರ್‌02ಇ). 


ಸದರಿ ಯೋಜನೆಯಡಿ ಒಟ್ಟು ಒಳಚರಂಡಿ ಜಾಲ: 14224 ಕಿ.ಮಿ, 
ಮ್ಯಾನ್‌ ಹೋಲ್‌ : 5419 ಸಂಖ್ಯೆ, ರಿಸೀವಿಲಗ್‌ ಚೇ೦ಿಬರ್‌ : 6592 ಸಂಖ್ಯೆ 
ಮತ್ತು ಜಲ ತ್ಯಾಜ್ಯ ಸಂಸ್ಕರಣ ಘಟಕ 31 ಏ೦ಬಲ್‌ಡಿ ಕಾಮಗಾರಿಗಳು 
ಪೂರ್ಣಗೊಳಿಸಲಾಗಿದೆ. 


ಇದಲ್ಲದೆ, ಸೈನಿಕ್‌ ಶಾಲೆ ಆವರಣದಲ್ಲಿ ಶಾಲೆಯಲ್ಲಿ ಉತ್ಪತ್ತಿಯಾಗುವ 
ಜಲ ತ್ಯಾಜ್ಯವನ್ನು ಶುದ್ಧೀಕರಿಸಲು 250 ಕೆಎಲ್‌ಡಿ ಎಸ್‌ಬಿಆರ್‌ 
ಮಾದರಿಯ ತ್ಯಾಜ್ಯ ನೀರು ಸಂಸ್ಕರಣ ಘಟಕ ನಿರ್ಮಿಸಲಾಗಿದೆ. - 


ಬಂಡವಾಳ ಹೂಡಿಕೆಯ ಎರಡು 
ಕಾಮಗಾರಿಗಳ ಗುತ್ತಿಗೆಯನ್ನು ರದ್ದು 
ಪಡಿಸಲಾಗಿದ್ದು, ಬೇರೆಯವರಿಗೆ ಗುತ್ತಿಗೆ 
ನೀಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; ಗುತ್ತಿಗೆ ರದ್ದುಪಡಿಸಲು 
ಕಾರಣಗಳೇನು; 


ಐನ್‌ಕೆಯುಎಸ್‌ಐಪಿ ಯೋಜನೆಯಡಿ ವಿಜಯಪುರ ನಗರದಲ್ಲಿ ಎರಡು 
ಒಳಚರಂಡಿ ಕಾಮಗಾರಿ ಪ್ಯಾಕೇಜುಗಳ ಗುತ್ತಿಗೆಯನ್ನು 
ರದ್ದುಗೊಳಿಸಲಾಗಿತ್ತು. ತದನಂತರ ಮರುಟಿಂ೦ಡರ್‌ ಬೀಡಿ ಬೇರೆ 
ಗುತ್ತಿಗೆದಾರರಿಂದ ಉಳಿಳೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. 
ವಿವರ ಕೆಳಕಂಡಂತಿದೆ: 


1 ಅಸಿತ್ವೃದಲ್ಲಿರುವ ಒಳಚರಂಡಿ ವ್ಯವಸ್ಥೆಯ ಪುರ್ನಜೀವನ 'ಹಾಗೂ 
ಇಂಟಿರ್‌ಸೆಪ್ನನ್‌ ಹೊಸ ಪ್ರದೇಶಗಳಿಗ ಒಳಚರಂಡಿ ವ್ಯವಸ್ಥೆ 
ವಿಸ್ತರಣೆ (ಡಿಸ್ಟಿಕ್ಟ್‌ ಎ ಹಾಗೂ ಮಳೆನೀರು ಚರಂಡಿ ನಿರ್ಮಾಣ 
(ಪ್ಯಾಕೇಜು-02ಬಿಜಿಆರ್‌02 ಗುತ್ತಿಗೆಯನ್ನು ರೂ.53.74 ಕೋಟಿಗೆ 
ದಿನಾ೦ಕ 01-02-2011 ರಂದು ಮೆ//ರಾಮ್ಮಿ ಇನ್‌ಫ್ರಾಸ್ಟ್ರಕ್ಟರ್‌, ಜಿಟಿ. 
ರವರಿಗೆ ನೀಡಲಾಗಿತ್ತು. ಗುತಿಗೆದಾರರು ಕರಾರಿನ ನಿಯಮಾನುಸಾರ 


ಪೆ ಗ ಳು 


ಉತ್ತರ 


ನಿಗಧಿತ ಅವದಿಯೊಳಗೆ ಪ್ರಗತಿ ಸಾದಿಸದ ಕಾರಣ ಗುತ್ತಿಗೆಯನ್ನು 
ದಿನಾಂಕ 20-01-2015 ರಂದು. ರದ್ದುಪಡಿಸಲಾಗಿದೆ. ಉಳಿಕೆ 
ಕಾಮಗಾರಿಯನ್ನು ಮರುಟೆಂಡರ್‌ದಾರರಾದ ಮೆ//ಪಿ.ಸಿ.ಸ್ನೇಹಾಲ್‌ 
ಕನ್‌ಸಫ್ಸಸ್ಸ್‌ ರವರು ದಿನಾಂಕ 07-05-2016 ರಂದು ರೂ.33.20 
ಕೋಟಿಗೆ ಗುತ್ತಿಗೆ ಪಡೆದು ದಿಸಾಂಕ 06-05-2018 ರಂದು 
ಪೂರ್ಣಗೊಳಿಸಿ ಮುಂದಿನ ನಿರ್ವಹಣೆಗೆ ವಿಜಯಪುರ ಮಹಾನಗರ 
ಪಾಲಿಕೆಗೆ ಹಸ್ತಾಂತರಿಸಲಾಗಿದೆ. 


2 2ಬಿ ಡಿಸ್ಟಿಕ್ಸ್‌ಯಲ್ಲಿ ಒಳಚರಂಡಿ ವ್ಯವಸ್ಥೆ ಸುಧಾರಣೆ ಮತ್ತು ಎಫ್‌ 
ಎಎಲ್‌ ಮಾದರಿ ಎಸ್‌.ಟಿ.ಪಿ ನಿರ್ಮಾಣ (ಪ್ಯಾಕೇಜು-02ಬಿಜೆಆರ್‌ 
02ಎ) ಗುತ್ತಿಗೆಯನ್ನು" ರೂ.40.11 ಕೋಟಿಗೆ ದಿನಾ೦ಕ 01-02-2011 
ರಂದು ಮೆ//ರಾಮ್ಕಿ ಇನ್‌ಪಫ್ರಾಸ್ಟೃಕ್ಕರ್‌, ಜಿ.ವಿ. ರವರಿಗೆ ನೀಡಲಾಗಿತ್ತು. 
ಗುತ್ತಿಗೆದಾರರು ಕರಾರಿನ ನಿಯಮಾನುಸಾರ ವಿಗಧುತ ಅವದಿಯೊಳಗೆ 
ಪ್ರಗತಿ ಸಾದಿಸದ ಕಾರಣ ಗುತ್ತಿಗೆಯನ್ನು ದಿನಾ೦ಕ .20-01-2015 
ರಂದು ರದ್ದುಪಡಿಸಲಾಗಿತ್ತು. ಉಳಿಕೆ ಕಾಮಗಾರಿಯನ್ನು 
ಮರುಟಿಂಡರ್‌ದಾರರಾದ ಮೆ//ಲಕ್ಲೀಿ ಸಿವಿಲ್‌ ಇಂಜಿನೀಯರಿಂಗ್‌. 
ರವರು ದಿನಾ೦ಕ 25-05-2016 ರಂದು ರೂ.4277 ಕೋಟಿಗೆ ಗುತ್ತಿಗೆ 
ಪಡೆದು ದಿನಾ೦ಕ 24-11-2018 ರಂದು ಪೂರ್ಣಗೊಳಿಸಿ ವಿಜಯಪುರ 
ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿರುತ್ತಾರೆ. ಹಾಗು ಇದರ 


ನಿರ್ವಹಣೆಯನ್ನು ನಗರಪಾಲಿಕೆ. ನಿರ್ವಹಿಸುತ್ತಿರುತ್ತಾರೆ. 


ಟೆಂಡರ್‌ನ್ನು 
ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗುವುದು 
ಯಾವಾಗ? 


ಕರೆದು 


ಎನ್‌ಎಸ್‌ ಜೋಜನಹಾಡ  ನಜಯಪಾರ ನಗರದಲಿ 
ರದ್ದುಪಡಿಸಿದ ಎರಡು ಒಳಚರಂಡಿ "ಕಾಮಗಾರಿ ಪ್ಯಾಕೇಜುಗಳ 
ಗುತ್ತಿಗೆಯನ್ನು ಮರುಟಿಂಡರ್‌ ಕರೆದು ಬೆರೆ ಗುತ್ತಿಗೆದಾರರಿಂದ ಉಳಿಕೆ 
ಕಾಮಗಾರಿಗಳನ್ನು ಪೂರ್ಣಗೊಳಿಸಿ : ಮುಂದಿನ ನಿರ್ವಹಣೆಗೆ ನಗರ 
ಪಾಲಿಕೆಗೆ ಹಸ್ತಾಂತರಿಸಲಾಗಿದೆ. 


ಕಡತ ಸಂಖ್ಯೆ: ನಅಇ 44 


ಪಿ.ಆರ್‌.ಜೆ ೭೦೦೦ 


(ಲ ಮ 


ನೆಗರಾಭವೃದ್ಧಿ ಸಚಿಪರು 


